ಭೂಮಿಯ ಉಳಿವು ಬಹು ಮುಖ್ಯ ಎಂಬಂತೆ ಬೋಧಿಸುವುದು 


ಧರೆಯ ಮೇಲಿನ (ಮಾನವ) ಜೀವಸಂಕುಲಕ್ಕೆ ಅಕ್ಷಿ ಪೂರೈಕೆ! 


ರಾಧಾ ಗೋಪಾಲನ್‌ 


ಭೂಮಿಯ ಮೇಲೆ ಜೀವಿಗಳ ಅಸ್ತಿತ್ವಕ್ಕೆ ಮತ್ತು ಏಳಿಗೆಗೆ ಕಾರಣವಾದ ಹವಾಮಾನ ಪರಿಸ್ಥಿತಿಗಳಿಗೆ ನಮ್ಮ ಶಕ್ತಿಯ ಬೇಡಿಕೆಯು ತೀವ್ರ 
ಬೆದರಿಕೆ ಒಡ್ಡಿವೆ. ಶಕ್ತಿಯ ಮೂಲಗಳಾವವು? ಅದ ನ್ನು ನಾವು ಹೇಗೆ ಬಳಸುತ್ತೇವೆ? ಹವಾಮಾನದ ಮೇಲೆ ಅತಿ ಕಡಿಮೆ ಪರಿಣಾಮ 
ಬೀರುವಂತಹ ಶಕ್ತಿಗಳನ್ನು ನಾವು ಆಯ್ಕೆ ಮಾಡಲು ಸಾಧ್ಯವಿದೆಯೇ? ಇಂತಹ ಸವಾಲುಗಳಿಗೆ ಉತ್ತರ ಹುಡುಕುವ ನಿಟ್ಟಿನಲ್ಲಿ ಈ 


ಲೇಖನವು ಒಂದು ಪ್ರಾಯೋಗಿಕ ಹೆಚ್ಚೆ. 


ಶಕ್ತಿಯು ಎಲ್ಲ ಜೀವಿಗಳ ಅಡಿಪಾಯವಾಗಿದ್ದರೂ, ನಮ್ಮ ಶಕ್ತಿಯ ಅಗತ್ಯಗಳು ಮತ್ತು ನಾವು ಅವುಗಳನ್ನು ಪೂರೈಸಿಕೊಳ್ಳುವ 
ವಿಧಾನಗಳು ಮಾನವ ನಾಗರೀಕತೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಕಾಲಾನುಕ್ರಮದಲ್ಲಿ, ಬೆಂಕಿಯಿಂದ 


ಶಾಖವನ್ನು ಪಡೆಯುವ ಹಂತವನ್ನು ದಾಟಿ, ಶಕ್ತಿಯ ಬೇರೆ-ಬೇರೆ ಮೂಲಗಳನ್ನು, ಶಕ್ತಿಯ ಒಂದು ರೂಪವನ್ನು 
ಇನ್ನೊಂದಕ್ಕೆ ಬದಲಾಯಿಸುವುದನ್ನು ಮತ್ತು ಪ್ರತಿಯೊಂದು ಶಕ್ತಿಯ ಆಕರದ ತರಹೇವಾರಿ ಉಪಯೋಗಗಳನ್ನು ಕುರಿತು, 
ಸಾಮುದಾಯಿಕವಾಗಿ ಅರಿತುಕೊಳ್ಳುವತ್ತ ನಾವು ಸಾಗಿದ್ದೇವೆ. ಈ ಜ್ಞಾನವು, ನಮ್ಮ ಬದುಕಿನ ಮೂಲಭೂತ ಅವಶ್ಯಗಳ 
(ಆಹಾರ, ನೀರು, ಸೂರು) ಆಚೆ ಇರುವ ಬಳಕೆಗಳಾದ, ಚಲನೆ ಮತ್ತು ಸಾಗಣೆ, ಆರೋಗ್ಯ, ಮನರಂಜನೆ, ಸಂವಹನ, 
ತ್ಯಾಜ್ಯ ನಿರ್ವಹಣೆ, ಸಂಶೋಧನೆ, ಮತ್ತು ಶಕ್ತಿಯ ಇನ್ನೂ ಹೆಚ್ಚು ಬಳಕೆಗಳನ್ನು ಕಂಡುಹಿಡಿಯುವುದಕ್ಕೆ ಶಕ್ತಿಯನ್ನು 
ಉಪಯೋಗಿಸಲು ಸಾಧ್ಯವಾಗಿಸಿದೆ. ಪರಿಣಾಮವಾಗಿ, ಬೇಟೆ ಹಾಗು ಆಹಾರ ಸಂಗ್ರಹಣೆ ಮಾಡುತ್ತಿದ್ದ ಸಮಾಜಗಳು 
ಕಮೇಣ ವ್ಯಾವಸಾಯಿಕ, ತದನಂತರ ಕೈಗಾರಿಕಾ ಸಮಾಜಗಳಾಗಿ ಬದಲಾಗಿವೆ (ಚಿತ್ರ 1). 

ಮಾನವ ನಾಗರಿಕತೆಯ ಹಾದಿ ಹಾಗು ಭೂಮಿಯೊಡನೆ ನಮ್ಮ ಒಡನಾಟವನ್ನು ಬದಲಾಯಿಸುವುದರಲ್ಲಿ 1750ರ ಕೈಗಾರಿಕಾ 
ಕ್ರಾಂತಿ ಮಹತ್ತರವಾದದ್ದೆಂದು ಪರಿಗಣಿಸಲಾಗಿದೆ. ನಾವು ಹೆಚ್ಚು ಶಕ್ತಿಯ ಅವಶ್ಯಕತೆಯಿರುವ, ಅದಕ್ಕಾಗಿ ಪಳೆಯುಳಿಕೆ 
ಇಂಧನವನ್ನೇ ಹೆಚ್ಚಾಗಿ ಅವಲಂಬಿಸಿರುವ ನಾಗರಿಕತೆಯಾಗಿ ಬೆಳೆದೆವು (ನೋಡಿ: ಬಾಕ್ಸ್‌ 1). ಆಗಿನಿಂದ, ನಾವು 
ಉಪಯೋಗಿಸಿರುವ ಪ್ರತಿಯೊಂದು ಶಕ್ತಿಯ ರೂಪವೂ ಭೂಮಿಯ ಮೇಲೆ ಪರಿಣಾಮವನ್ನು - ವ್ಯವಸಾಯಕ್ಕೆ ಮರಗಳನ್ನು 
ಕಡಿಯುವುದು ಮತ್ತು ಕಾಡನ್ನು ನಾಶಮಾಡುವುದರಿಂದ ಪ್ರಾರಂಭಿಸಿ ಇಡೀ ವಾಯುಮಂಡಲದ ಸಂಯೋಜನೆಯನ್ನು 
ಬದಲಾಯಿಸುವವರೆಗೆ - ಬೀರಿದೆ. ಪಳೆಯುಳಿಕೆ ಇಂಧನಗಳನ್ನು ನಮ್ಮ ಬಳಕೆಗಾಗಿ ಉರಿಸಿದಾಗ ಇಂಗಾಲ, ಗಂಧಕ ಮತ್ತು 
ಸಾರಜನಕಗಳು ಅನಿಲ ರೂಪದಲ್ಲಿ ವಾಯುಮಂಡಲಕ್ಕೆ ಬಿಡುಗಡೆಯಾಗುತ್ತವೆ (ನೋಡಿ: ಚಿತ್ರ 2). ಹೀಗಾಗಿ, ಹೆಚ್ಚೆಚ್ಚು 
ಶಕ್ತಿಯನ್ನು ಬೇಡುವ ಜೀವನಶೈಲಿ, ಆಹಾರದ ಉತ್ಪಾದನೆ ಅಥವಾ ಸರಕು ಸಾಗಾಣಿಕೆಗಳಿಗೆ ತಕ್ಕಂತೆ ವಾತಾವರಣಕ್ಕೆ 
ಬಿಡುಗಡೆಯಾಗುವ ಇಂಗಾಲದ ಡೈ ಆಕ್ಸೈಡ್‌, ಮೀಥೇನ್‌, ಗಂಧಕ ಮತ್ತು ಸಾರಜನಕದ ಆಕ್ಸೈಡ್‌ ಪ್ರಮಾಣ ಹೆಚ್ಚುತ್ತಾ 
ಹೋಗುತ್ತದೆ. 


ಚಿತ್ರ 1. ನಮ್ಮ ಶಕ್ತಿಯ ಅವಶ್ಯಕತೆಯು ಮಾನವ ಕುಲದ ವಿಕಾಸಕ್ಕೆ ಕಾರಣವಾಗಿದೆ. 


ಎ. ಬೇಟೆ ಮತ್ತು ಸಂಗಹಣೆ 


ಕೃಪೆ: ಖಉಟಿಟಿಜಡಿ ಕಡಿಂಣಣ, ಗಿಠಿಟರಿಚಿಜಜಜ ಛಧಿ ಕಿಣುಛುಇಗ, ಘುಉಟಜಜುಚೆ 
೩ಣಣಧಿ://ಛಿರಿಟಟರಿಟಿ. ಖಿಅಉಟಜಜುಚಿ.ಉಡಿ೦/ಪಿಉ/ಈಖಟಜ:ಓಚಿೀೀಉತಜ_ಇಟಿಛಿಚಿಟಿರಿಟಜಟಿಣ_ಛಧಿ_ಖಇಉಟಿಟಿಜಡಿ_ಕಡಿಲಣಣ,_ಜಿಡಿರಟ-_ 
೦ಕಾಣಡಿಚೆಟುಚಿ_(1876,-ಅಠಟ೨೨೫).ರಿರಿರ. ಮಛಿಜಭಟಿಜ: ಅಅ-೬ಜ. 


ಬಿ. ಕೃಷಿಕ 
ಕೃಪೆ: ಕುಜಣಜಡಿ 2ಡಿಣಜರಜಟ ಣಜ ಇಟಜಜಡಿ, ಗಠಿಟಂಚಿಜಜಜ ಛಧಿ ಆಛಿಂಜಣದಜಜ, ಘುಉಟಜಜುಚಿ ಅಂಟಟರಟಿ. ಗಿಖಐ: ೩೧ಣಧಿ:// 


ಜಟಿ.ಹಿೀಉರಿಜಜುಚಿ.ಂಡಿರ/ಹಿಲಉ/ತಖಟಜ:ಕುಜಣಜಡಿ _ಡಿಣಾಜರಿಜಟ_£ಣುಜ_ಇಟಜಜಡಿ-_ಖಿಜ_ಊಚಿಡಿತಿಜಿಣಜಢಿ_-_ಉರಿರರಟಜ_೦ಡಿಣ_ 
ಕಡಿಂರಿಜಛಿಣ.ರಿಠಿರ. ಖುಛಿಜಟಿಜ: ಅಅ-೬ಜ. 


ಅಠಟಟರಭಟಿ. 


ಗಿಖಐ: 


ಸಿ. ಔದ್ಯೋಗಿಕ 


ಕೃಪೆ: ಘುಟಟುಚಿಟ £ಜಟಟ ಖಭಛಿರಣಣ, ಗಿರಿಟರಚಿಜಜಜ ಛಧಿ ಊರುಣಟ, ಫರಲಉಟಜಜುಚೆ 


ಅಠಿಟಟರಿಟಿ. ಗಿಖಐ: ೩ಣಣಧಿ://ನಿಂಟಟರಿಟಿ.ಹಿಇಉಟಜಜುಚಿ.ಡಿರ/ಹಿಲಉ/ಈಖಟಜ:ಘುಟಟುಚಿಟ_ 
ಜಟಟ_ಖಛಿಂಣಣ_-_೨ಡಿಂಟಿ_ಚಿಟಿಜ_ಅರಚಿಟ.ರಿರಿರ. ಮುಛಿಜಭಿಜ: ಅಅ-೬ಜ. 


ಚಿತ್ರ 2. ಇಂಗಾಲ, ಗಂಧಕ ಹಾಗು ಸಾರಜನಕದ ಆಕ್ಸೈಡುಗಳು ವಿದ್ಯುತ್‌ ಸ್ಥಾವರಗಳಲ್ಲಿ (ಎ) ಮತ್ತು ವಾಹನಗಳಲ್ಲಿ (ಬಿ) 
ಪಳೆಯುಳಿಕೆ ಇಂಧನಗಳನ್ನು ಉರಿಸಿದಾಗ ಉತ್ಪತ್ತಿಯಾಗುತ್ತವೆ. 


(ಚಿ) 


ಕೃಪೆ: ಕುಣಿಚಿಛಚಿಥಿ. ಗಿಖಐ: ೫ಣಧಿ://ತಿತಿತಿ.ಶಿಜಥಜಟ.ಛಿರಿಟ/ಮಿಿಣತಿ/ಯಿಡಿ-ಬಿಡಿ-ರಿಂಟಟನಾಣುರಿಟಿ-ಛಿಟುಟಚಿಣಜಲಿಚಿಟಿರಜ- 
ಜಚಿತಿಟಿ-221012/. ಮುಛಿಜಟಿಜ: ಅಅಂ. 


ಕೃಪೆ: ಖಣಛಜಟಿ ಜಜ ಮುರಿಛಿಲಾಜ, ಘುಣಊಉಟಜಜುಚಿ ಅಠಟಟರಟಿ. ಗಿಖಖ: ೩೯ಣಧಿ://ಛಿಂಟಟರಿಟಿ. 
ಹೀಉಟಜಜುಚಿ.2ಡಿಂ/ಹೀಉ/ಕನಟಜ:೦ನಾಣರಟರಿಛುಟಜ_ಜಥುಚಿಣಣ-_೦ಚೆ.ರಿರಿರ. ಬುಭಿಜಟೆಜ: ಅಅ-ಜ-ಖಂ. 


ಚಿತ್ರ 3. ಗಂಧಕ ಹಾಗು ಸಾರಜನಕದ ಆಕ್ಸೈಡುಗಳು ವಾತಾವರಣದ ನೀರಿನ ಅಣುಗಳೊಂದಿಗೆ ವರ್ತಿಸಿದಾಗ ಆಮ್ಲ ಮಳೆ 


ಉಂಟಾಗುತ್ತದೆ. 


ಎ. ಕಾರಾಕೋ ದ್ವೀಪದ ರಿಫೈನರಿಯ ಹೊಗೆಯಿಂದ ಆಮ್ಲ ಮೋಡಗಳು ಉಂಟಾಗುತ್ತಿರುವುದು. 


ಕೃಪೆ: ಊಜಜವಬಿ, ಘುಉಟಜಜುಚಿ ಅಂಟಟರಟಿ. ಗಿಖ: 


೫ಣಧಿ://ಛಿಟಟರಟಿ. ಹೀಉಟಜಜುಚಿ.2ಡಿರ/ಹಿಇಉ/ಈಖಟಜ:ಅಟರಿಣಜ_ಜಿಂಡಿಟಚೀಉಂಟಿ_ಜಿಡಿಂಟ_ಡಿಜಜಿಟಿಜಡಿಧಿ ೨ಟಿ_ಅಣಾಡಿಚಿಛಿಚಿರ.ರಿಠಿರ. ಖುಛಿಜಟಿಜ: ಅಅ-8ಜ-ಖಂ. 


| 3 Ne Sos 517A SU BE 
ಬಿ. ಅಮೇರಿಕಾದ ಗೇಟ್‌ ಸ್ಲೋಕೀ ಮೌಂಟೇನ್ಸ್‌ ರಾಷ್ಟೀಯ ಉದ್ಯಾನದ ಸಸ್ಸ ಸಂಕುಲದ ಮೇಲೆ ಇದರ ತೀವ್ರ ಪರಿಣಾಮ. 
[2 ~ ಲ fo) p) ಖಿ 


ಕೃಪೆ: ಖುಜ ಖುಚಿಡಿಜಜ ಇಥಿಠಿಜಡಿಜಟಿಛಿಜ, ಈಟುಛಿಳಾಡಿ. ಗಿಖಐ: ೩ಣಣಧಿ://ತಿತಿತಿ.ಜಿಟುಭಿಇ”ಡಿ.ಛಿಂಟ/ಮುಂಣಧ/ಟಿಣಟಛರಿರಣರ/6221399095ಟಿ/ಮಿರಣಧಿಣಡಿಜಚಿಟ/. 


ಮುಛಿಜಭಟಿಜ: ಅಅ-ಜ-ಓಅ-ಓಆ. 


ಬಾಕ್ಸ್‌. ಪಕೆಯಳಕ ಇಂಧನಗಳಂದಕೇನಾ 


ಹೆಸರೇ ತಿಳಿಸುವಂತೆ, ಸಾವಯವ ವಸ್ತುಗಳು ಪಳೆಯುಳಿಕೆಗಾದ ನಂತರ ಪಳೆಯುಳಿಕೆ ಇಂಧನಗಳಾಗಿ 
ಮಾರ್ಪಾಡಾದವು. ಈ ಪ್ರಕ್ರಿಯೆ 4 ರಿಂದ 2.5 ಶತಕೋಟಿ ವರ್ಷಗಳ ಹಿಂದೆ ಶುರುವಾಗಿದೆ ಎಂದು ವರದಿಯಾಗಿದೆ. 
ಕೊಳೆಯುವ ಅಥವಾ ವಿಘಟನೆಗೊಳ್ಳುವ ಸಸ್ಯ ಹಾಗು ಪ್ರಾಣಿ ಅವಶೇಷಗಳು ತಾಪಮಾನ, ಒತ್ತಡ ಮತ್ತು ಭೌಗೋಳಿಕ 
ಪ್ರಕ್ರಿಯೆಗಳ ಮುಖಾಂತರ ಕ್ರಮೇಣ ಸಾರಯುಕ್ತ ದಹನಶೀಲ ವಸ್ತುಗಳಾಗಿ ರೂಪಾಂತರಗೊಂಡವು. ಕಲ್ಲಿದ್ದಲು. ಕಚ್ಚಾ ತೈಲ 
(ಪೆಟ್ರೋಲಿಯಮ್‌), ನೈಸರ್ಗಿಕ ಅನಿಲ, ಬಿಟುಮನ್‌, ತೈಲಶಿಲೆ(ಉುಟ,೩ಚಿಟಜ) ಟಾರ್‌ ಮರಳು ಮತ್ತು ಸಾಂದ್ರ ತೈಲ 
ಪಳೆಯುಳಿಕೆ ಇಂಧನಗಳ ಉದಾಹರಣೆಗಳು. ಶಕ್ತಿಗೋಸ್ಕರ ಇವುಗಳನ್ನು ಉರಿಸುವ ಮುನ್ನ ಇವೆಲ್ಲವುಗಳನ್ನು ಹೊರತೆಗೆದು. 


ಹಲವಾರು ಪ್ರಕ್ರಿಯೆಗೊಳಪಡಿಸಿ ನಂತರ ಸಾಗಣೆ ಮಾಡಬೇಕಾಗುತ್ತದೆ. 


ಪ್ರಸ್ತುತ ನಮ್ಮ ಶಕ್ತಿಯ ಅವಶ್ಯಕತೆಗಳನ್ನು ಪ್ರಾಥಮಿಕವಾಗಿ ಕಚ್ಚಾತೈಲ, ಕಲ್ಲಿದ್ದಲು ಮತ್ತು ನಂತರ ನೈಸರ್ಗಿಕ ಅನಿಲಗಳನ್ನು 
ಕ್ರಮವಾಗಿ ಉರಿಸುವ ಮುಖಾಂತರ ಪೂರೈಸಿಕೊಳ್ಳುತ್ತಿದ್ದೇವೆ. ಭವಿಷ್ಯತ್ತಿನಲ್ಲೂ ಇವುಗಳೇ ನಮ್ಮ ಶಕ್ತಿಯ ಮೂಲಗಳಾಗಿ 
ಮುಂದುವರೆಯುವ ಸಾಧ್ಯತೆಗಳು ನಿಚ್ಚಳವಾಗಿವೆ (ನೋಡಿ: ಚಿತ್ರ 4) 


Omer renowatstes 
ods 


Wd 
140,000 TWh 


Hyaroposs 


Naturat gas 
120,000 TWh 


100,000 TWh 


One a8 


40,000 TWh 


20,000 TWh 


0 TWh 
1800 1850 1000 1050 2000 2086 


ಚಿತ್ರ 4. ನಮ್ಮ ವರ್ತಮಾನ (ಎ) ಹಾಗು ಭವಿಷ್ಯತ್ತಿನ (ಬಿ) ಶಕ್ತಿಯ ಮೂಲ ಪಳೆಯುಳಿಕೆ ಇಂಧನಗಳು. 
ಖಡಿಚಿಜುಣರಟಿಚಿಟ ಛುಂಜಿಣಜಟ: ಸಾಂಪ್ರದಾಯಿಕ ಜೈವಿಕ ಇಂಧನಗಳು 

ಅಠಚಿಟ: ಕಲ್ಲಿದ್ದಲು 

ಅಡಿಣಜಜ ಈುಟ: ಕಚ್ಚಾ ತೈಲ 

ಓಚಿಣಣಾಡಿಚಿಟ ರಚಿ: ನೈಸರ್ಗಿಕ ಅನಿಲ 

ಉಊಧಿಜಡಿರರಿಂತಿಜಡಿ: ಜಲವಿದ್ಯುತ್‌ 

ಓಣಾಛಿಟಜಚಿಡಿ: ಅಣುಶಕ್ತಿ 

ಘಂಟಿಜ: ಪವನಶಕ್ತಿ 

ಖರಠಟಚಿಡಿ: ಸೌರಶಕ್ತಿ 

ಔಣುಜಡಿ ಡಿಜಟಿಜತಿಚಿಛಟಭಿ: ನವೀಕರಿಸಬಹುದಾದ ಶಕ್ತಿಯ ಇತರ ಮೂಲಗಳು 


ಕೃಪೆ: ಗಿಚೆಛಿಟಚಿತ ಖಟುಟ (2017). ಇಟಿಜಡಿಂಥಿ ಖಡಿಚಿಟುಣುರಿಟಿ: ಉಟತಛಚಿಟ ಚಿಟಿಜ ಓಚೆಣುರಟಿಚೆಟ ಕಜಢಿರಿಜಛಿಣುತಜಿ & 8ರ ಖಣಚೀಣಣುಛಿಚೆಟ ಖಜತುಜತಿ ಅಜಿ 
ಘಂಡಿಟಜ ಇಟಿಜಡಿರಥಿ. ಗಿಖಐ: ೩ಣಣರಧಿ://ಣಡಿತಿರಡಿಟಜುಟಿಜಚಿಣಚೆ.ರಡಿರ/ 
೦ಡಿಚಿಮಿಜಡಿ/ಂಟರಛಿಚಿಟ-ರಿಡಿಟಚಿಡಿಧಿ-ಜಟಜಡಿಂಧಿ. ಖಛಿಜಭಿಜ: ಅಅ-ಜ-ಖಂ. 


ಎ. "ಟೆರ್ರಾವಾಟ್‌ ಅವರ್‌ (ಖಿಘಫು)' ಮಾನದಲ್ಲಿ ವಾರ್ಷಿಕ ಜಾಗತಿಕ ಪ್ರಾಥಮಿಕ ಶಕ್ತಿಯ ಬಳಕೆ ಸೌರಶಕ್ತಿ ಪವನಶಕ್ತಿ, 
ಜಲ ಹಾಗು ಸಾಂಪ್ರದಾಯಿಕ ಜೈವಿಕ ಇಂಧನಗಳನ್ನು ಹೊರತುಪಡಿಸಿ ಉಳಿದ ನವೀಕರಿಸಬಹುದಾದ ತಂತ್ರಜ್ಞಾನಗಳನ್ನು 


'ನವೀಕರಿಸಬಹುದಾದ ಶಕ್ತಿಯ ಇತರ ಮೂಲಗಳು' ಎಂದು ಗುಂಪು ಮಾಡಲಾಗಿದೆ. 


2015 
250 
petroleum and other liquids 
200 
cud natural gas 
me. 
150 
renewables 
100 
50 D 


0 [ 
1990 1995 2000 2005 2010 2015 2020 20255 2030 2035 2040 


ಬಿ. ವಿವಿಧ ಶಕ್ತಿಯ ಮೂಲಗಳ ಜಾಗತಿಕ ಬಳಕೆ 
ಪೆಟ್ರೋಲಿಯಂ ಮತ್ತಿತರ ದವಗಳು 

ಕಲ್ಲಿದ್ದಲು ನೈಸರ್ಗಿಕ ಅನಿಲ 
ನವೀಕರಿಸಬಹುದಾದ ಇಂಧನಗಳು 


ಅಣಬಶಕ್ತಿ 


ಕೃಪೆ: ಗಿಜಿಳಿಟಚಿತ ಖಟುಟ (2017). ಇಟಿಜಡಿಂಥಿ ಖಿಡಿಚಿಟಿಣುತಭಿ: ಉಟತಛಚಿಟ ಜೆಟಿಜ ಓಚೀಉತಟಿಚಿಟ ಕಜಢಿಶಿಜಛೀಬತಿಭಿ & ೫ ಖಣಚೇಣಣುಲಿಚಿಟ ಖಜತುಜತಿ ಅಜಿ 


ಘಂಡಿಟಜ ಇಟಿಜಡಿಂಧಿ. ಗಿಖಣ: ೩ಣಣರಧಿ://ಂಣಡಿತಿರಡಿಟಜುಟಿಜಚಿಣಚಿ.2ಡಿರ/ಡಿಚಿದಿಜಡಿ/ಂಟರಛಚಿಟ-ಠಿಡಿಟಚಿಡಿಧಿ-ಜಟಿಜಡಿ೦ಧಿ. ಬುಛಿಜಟಿಜ: ಅಅ-8ಜ-ಖಂ. 


ಈ ಅಧಿಕ ಪ್ರಮಾಣವು, ಧರೆಯ ಜೀವಿಗಳ ಮೇಲೆ ಹಲವಾರು ಪರಿಣಾಮಗಳನ್ನು ಬೀರುತ್ತದೆ. ಉದಾಹರಣೆಗೆ, ಗಂಧಕ 
ಮತ್ತು ಸಾರಜನಕದ ಆಕ್ಷೈಡ್‌ ಮಳೆನೀರಿನೊಟ್ಟಿಗೆ ಬೆರೆತು ಆಮ್ಲಮಳೆಯಾಗಬಹುದು (ಚಿತ್ರ 3). ಇಂಗಾಲದ ಡೈ ಆಕ್ಸೈಡ್‌. 
ಮೀಥೇನ್‌ ಮತ್ತು ನೈಟ್ರಸ್‌ ಆಕ್ಸೈಡ್‌ಗಳು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿ ಜಾಗತಿಕ ಸರಾಸರಿ ತಾಪಮಾನ 


[ತತ್‌ 


ಹೆಚ್ಚುವಂತೆ ಮಾಡಬಹುದು. ಈ ಭೂಗ್ರಹದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮಾನವನ ಚಟುವಟಿಕೆಗಳು ಜಾಗತಿಕ 
ಹವಾಮಾನ ಬದಲಾವಣೆಗೆ ಪ್ರಬಲ ಕಾರಣವಾಗಿವೆ ಎಂದು ನಾಲ್ಕು ದಶಕಗಳಿಗಿಂತಲೂ ಹೆಚ್ಚಿನ ದತ್ತಾಂಶಗಳ 
ಆಧಾರದಿಂದ ನಮಗೆ ಗೊತ್ತಾಗಿದೆ (ನೋಡಿ: ಬಾಕ್ಸ್‌ 2). 

ಈ ಭೂಗಹದ ಸ್ಥಿತಿಗತಿಯ ಮೇಲೆ ಮಾನವನ ಪ್ರಭಾವವನ್ನು ಕಡಿಮೆ ಮಾಡುವಂತಹ ಒಂದು ಶಕ್ತಿ ಮೂಲವನ್ನು ನಾವು 
ಆಯ್ದು ಕೊಳ್ಳಬಹುದೇ? ಪಳೆಯುಳಿಕೆ ಇಂಧನವನ್ನು ಬಳಸದ ಜಗತ್ತನ್ನು ನಾವು ನಿಜವಾಗಿಯೂ ಕಲ್ಪಿಸಿಕೊಳ್ಳಬಲ್ಲವೇ? 
ಅಂದರೆ, ಮರುಬಳಸಬಹುದಾದ ಶಕ್ತಿಯ ಮೂಲಗಳಾದ ಗಾಳಿ, ನೀರು ಮತ್ತು ಸೂರ್ಯನಿಂದ ಶಕ್ತಿಯನ್ನು ಪಡೆಯುವಂತಹ 
ಜಗತ್ತು ಸಾಧ್ಯವೇ? (ನೋಡಿ: ಬಾಕ್ಸ್‌ 3) ಅಷ್ಟಲ್ಲದೇ, ಪ್ರಮುಖವಾಗಿ, ನಮ್ಮ ಅಗತ್ಯ ಕಡಿಮೆಯಾಗಿ ಆ ಮೂಲಕ ಶಕ್ತಿಯ 


ಬಳಕೆಯೂ ಕಡಿಮೆಯಾದಂತಹ ಜಗತ್ತು ಸಾಧ್ಯವೇ? 
ನವೀನ ಶಕ್ತಿಯ ಮೂಲಗಳತ್ತ ನಾವು ಹೊರಳುವಾಗ ಚಿಂತಿಸಬೇಕಾದ ಅಂಶಗಳು! 


“-..ಶಕ್ಷಿಯ ಹೊಸ ಮೂಲಗಳತ್ತ ಪತಿಯೊಂದು ಬಾರಿ ನಾವು ಪರಿವರ್ತನೆಗೊಳ್ಳುವ ಸಂದರ್ಭಗಳನ್ನು ಚಾಲ್ಲಿಯಲ್ಲಿರುವ 
ಪಧಾನ ಶಕ್ಷಿಯ ಮೂಲಗಳನ್ನೇ ತೀವವಾಗಿ ಅವಲಂಬಿಸಿ ಚಾಲನೆ ಕೊಡಬೇಕಾಗುತ್ತದೆ: ಸೌದೆಯಿಂದ ಕಲ್ಲಿದ್ದಲಿನತ್ವ 
ಹೊರಳುವಾಗ ಮಾನವ ಶ್ರಮದ ಅವಲಂಬನೆಯಿತ್ತು ಕಲ್ಲಿದ್ದಲನ್ನು ದಹಿಸಿ ಬಳಸಿಕೊಂಡು ತೈಲ ಬೆಳೆಯಿತು ಮತ್ತು... 
ಇವತ್ತಿನ ಸೋಲಾರ್‌ ಫೋಟೋವೊಲ್ರಾಯಿಕ್‌ ಕೋಶಗಳು ಹಾಗು ಗಾಳಿಯಂತ್ರಗಳು ಸಾಕಾರಗೊಂಡಿದ್ದು ಪಳೆಯುಳಿಕೆ 
ಇಂಧನಗಳ ಸಹಾಯ ಪಡೆದು ಬೇಕಾದ ಖನಿಜಗಳನ್ನು ಕರಗಿಸುವ ಮೂಲಕ, ಅವಶ್ವವಾದ ಪ್ರಾಸ್ಟಿಕ್ಸನ ತಯಾರಿ ಹಾಗು 


ಹೆಚ್ಟಿನ ಶಕ್ಷಿಯನ್ನು ಬೇಡುವ ಇನ್ನಿತರೇ ವಸ್ತುಗಳನ್ನು ಸಂಸ್ಥರಿಸುವ ಮೂಲಕ...” ವಾಕ್ಲಾವ್‌ ಸ್ಮಿಲ್‌ (ಗಿಚಿಛಿಟಚಿತ ಖಟುಟ), 


ಎನರ್ಜಿ ಆ್ಯಂಡ್‌ ಸಿವಿಲೈರೇಷನ್‌, ಎಮ್‌ಐಟಿ ಪ್ರೆಸ್‌, 2017, ಪುಟ 230. 


ಶಕ್ತಿಯ ಮೂಲಗಳನ್ನು ನಾವು ಆರಿಸುವಾಗ ಕೇವಲ ತಂತ್ರಜ್ಞಾನವನ್ನಷ್ಟೇ ನೋಡುವುದಿಲ್ಲ. ಶಕ್ತಿಯ ಮೂಲವು ಮಾನವ 
ಹಾಗು ಇನ್ನಿತರ ಜೀವಿಗಳ ಜೀವನ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವುದರಿಂದ ಸಾಮಾಜಿಕ, ಆರ್ಥಿಕ, ಪಾರಿಸರಿಕ 
ಹಾಗು ರಾಜಕೀಯ ಆಯ್ದೆಗಳನ್ನೂ ಪರಿಗಣಿಸಬೇಕಾಗುತ್ತದೆ. 

ಕೈಗಾರಿಕಾ ಕ್ರಾಂತಿಗಿಂತ ಹಿಂದಿನ ದಿನಗಳಲ್ಲಿ ಪ್ರಮುಖ ಶಕ್ತಿಯ ಆಕರ ಸೂರ್ಯನಾಗಿದ್ದ! ಈಗಿನ ದಿನಗಳಂತಲ್ಲದೇ, ಆಗ 
ಸೌರ ಶಕ್ತಿಯು ಸಸ್ಯಗಳು ಸೆರೆ ಹಿಡಿದಿಟ್ಟುಕೊಂಡ ಜೈವಿಕ ರಾಶಿಯ (ಬಂಟಭಿ) ಶಕ್ತಿಯಾಗಿತ್ತು. ಈಗಲೂ ಜೈವಕರಾಶಿ 
ಇಂಧನವನ್ನು ಸೌದೆ, ಕೃಷಿ ತ್ಯಾಜ್ಯ, ಕುರುಳು/ಬೆರಣಿ ಇತ್ಯಾದಿರೂಪದಲ್ಲಿ ಶಾಖಕ್ಕಾಗಿ ಮತ್ತು ಅಡುಗೆ ಮಾಡಲು ಭಾರತವೂ 
ಸೇರಿದಂತೆ ಏಷಾ 


ಈ 
ಜೈವಿಕರಾಶಿಯ ಕೆಲ ರೂಪಗಳನ್ನು ಇನ್ನಿತರ ಉಪಯೋಗಕ್ಕೂ ಬಳಸುತ್ತಾರೆ. ಉದಾಹರಣೆಗೆ, ತೇಲುವ ಮರದ ದಿಮ್ಮಿಗಳನ್ನು 


ಆಫ್ರಿಕಾ ಹಾಗು ಲ್ಯಾಟಿನ್‌ ಅಮೇರಿಕಾದ ಹಲವಾರು ದೇಶಗಳಲ್ಲಿ ಬಳಸಲಾಗುತ್ತಿದೆ (ನೋಡಿ ಚಿತ್ರ 7). 


ನೀರಿನ ಮಾರ್ಗವಾಗಿ ಸರಕು ಹಾಗು ಮಾನವರ ಸಾಗಾಣೆಗೆ ಬಳಸಲಾಗುತ್ತದೆ (ಈ ಉದಾಹರಣೆಯಲ್ಲಿ ಶಕ್ತಿಯ ಮೂಲ 
ಯಾವುದು? ಮರದ ದಿಮ್ಮಿಯೋ ಅಥವಾ ನೀರೋ?). ಹತ್ತೊಂಭತ್ತನೆಯ ಶತಮಾನದ ಆದಿಯವರೆಗೂ 
ಗಾಳಿಯನ್ನವಲಂಬಿಸಿದ್ದ ಹಾಯಿದೋಣಿಗಳು ವ್ಯಾಪಾರವನ್ನು ಸಾಕಾರಗೊಳಿಸಿದ್ದವು. ಕನಿಷ್ಠ 2000 ವರ್ಷಗಳವರೆಗೂ 
ಭೂಮಿಯ ಮೇಲೆ ಹಿಟ್ಟು ಮಾಡಲು, ಬೀಜಗಳಿಂದ ಎಣ್ಣೆ ತೆಗೆಯಲು ಮತ್ತು ಕೈಗಾರಿಕೆಗಳ ಶಕ್ತಿಯ ಪೂರೈಕೆಗಾಗಿ ಗಾಳಿ 
ಹಾಗು ನೀರನ್ನು (ನೋಡಿ: ಬಾಕ್ಸ್‌ 4) ಬಳಸಲಾಗುತ್ತಿತ್ತು. ಇವೆಲ್ಲವನ್ನೂ 1820ರ ಕಲ್ಲಿದ್ದಲಾಧಾರಿತ ಉಗಿ ಯಂತ್ರಗಳು 


ಬದಲಾಯಿಸಿದವು. ನವೀಕರಿಸಲಾಗದ ಇಂಧನಗಳಿಂದ ನವೀಕರಿಸಬಲ್ಲ ಇಂಧನಗಳತ್ತ ನಡೆದಾಗ ವಾತಾವರಣಕ್ಕೆ ಇಂಗಾಲದ 
ಡೈ ಆಕ್ಸೈಡ್‌ ಬಿಡುಗಡೆ ಕಮ್ಮಿಯಾದರೂ ಕೂಡ ಇದು ಒಂದು ಮ್ಯಾಜಿಕ್‌ ಬುಲೆಟ್‌ ಅಲ್ಲ. ಸೌರ ಶಕ್ತಿ ಅಥಿ ವಾ ಸೋಲಾರ್‌ 
ವಿದ್ಯುತ್‌ ಘಟಕ ಹಾಗು ಗಾಳಿಯಂತ್ರಗಳ ಸ್ಥಾಪನೆಗೆ ಭೂ ನಿವೇಶನ ಬೇಕಾಗುತ್ತದೆ (ನೋಡಿ: ಚಿತ್ರ 8); ಹಾಗು ಎರಡಕ್ಕೂ 
ಬೇಕಾದ ಯಂತ್ರೋಪಕರಣಗಳ ಉತ್ಪಾದನೆಗೆ ಪಳಯುಳಿಕೆ ಇಂಧನಗಳು ಬೇಕು (ನೋಡಿ: ಬಾಕ್ಸ್‌ 5). ನಮ್ಮ ಬಳಕೆಯ 
ಮಿತಿಯನ್ನು ನಾವು ತಗ್ಗಿಸಿಕೊಂಡು ಆ ಮೂಲಕ ಕಡಿಮೆ ಶಕ್ತಿಯ ಬಳಕೆ ಮಾಡಬಲ್ಲೆವೆ ಎಂಬುದೇ ನಿಜವಾದ ಪಶ್ನೆ 


ಬಾಕ್ಸ್‌ 2. ಪಳೆಯುಳಿಕೆ ಇಂಧನಗಳು ಮತ್ತು ಹವಾಮಾನ ಬದಲಾವಣೆ 


ಪಳೆಯುಳಿಕೆ ಇಂಧನಗಳನ್ನು ಶಕ್ತಿಗಾಗಿ ಉರಿಸಿದಾಗ ಇಂಧನದ ಇಂಗಾಲವು ವಾತಾವರಣದ ಆಮ್ಲಜನಕದೊಡನೆ ಸೇರಿ 
ಇಂಗಾಲದ ಡೈ ಆಕ್ಸೈಡ್‌ ಉತ್ಪತ್ತಿಯಾಗುತ್ತದೆ. ಇಂಗಾಲದ ಡೈ ಆಕ್ಸೈಡ್‌ ಒಂದು ಹಸಿರು ಮನೆ ಅನಿಲ - ಇದು 
ಸಾಕಷ್ಟು ಶಾಖವನ್ನು ಹಿಡಿದಿಟ್ಟುಕೊಂಡು ಜಾಗತಿಕ ಸರಾಸರಿ ಭೂ ತಾಪಮಾನವು ಜೀವಿಗಳ ಅಸ್ತಿತ್ತಕ್ಕೆ 
ಅವಶ್ಯಕವಾಗಿರುವಷ್ಟು ಇರುವಂತೆ ನೋಡಿಕೊಳ್ಳುತ್ತದೆ. ಆದರೆ, ಈ ಅನಿಲವು ವಾತಾವರಣದಲ್ಲಿ ಅತಿಸಾಂದ್ರ 
ಪ್ರಮಾಣದಲ್ಲಿದ್ದರೆ, ಜಾಗತಿಕ ತಾಪಮಾನದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ (ನೋಡಿ ಚಿತ್ರ 5). 


ಚಿತ್ರ 5. ಮಿತಿ ಮೀರಿದ ಇಂಗಾಲದ ಡ್ಯ ಆಕ್ಸೈಡ್‌ ನಂತಹ ಹಸಿರುಮನೆ ಅನಿಲಗಳು ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ 


ಕಾರಣವಾಗುತ್ತವೆ. ಕೃಪೆ: ಖಲಾಜರಿಣುಭಿಜಿಟ ಖಛಿಜಟಿಛಿಜ ಉಡಿಚಿಬುಳಿ ಛಧಿ ಖಲಾಜರಿಣುಭಿಚಿಟ ಖಛಿಜಟಿಛಿಜ. ಗಿಖಜ: 
ಣಣರಧಿ://ತಿತಿತಿ. ರಾ ಜರಿಣುಭಿಚಿಟಲಿಜಟಿಛಿಜ. 
ಛಿಂಟ/ರಡಿಚಿಮಿಳಿ. ಕುಠಿ?೦=-89.ಮಲಿಜಟಿಜ: ಅಅ-2ಜ. 


1. ಇಂಗಾಲದ ಡೈ ಆಕ್ಸೈಡ್‌ನಂತಹ ಹಸಿರುಮನೆ ಅನಿಲಗಳು ಬೆಳಕಿನಲ್ಲಿ ಕಣ್ಣಿಗೆ ಕಾಣಿಸುವುದಿಲ್ಲ. ಅವು ಸೂರ್ಯನ 
ಬೆಳಕನ್ನು ನಮ್ಮ ವಾತಾವರಣದ ಮೂಲಕ ಒಳಗೆ ಬಿಟ್ಟು ಭೂ ತಾಪವು ಏರುವಂತೆ ಮಾಡುತ್ತವೆ. 


2. ಹೀಗಿದ್ದರೂ ಹಸಿರುಮನೆ ಅನಿಲಗಳು ಒಂದು ಹೊದಿಕೆಯ ತರಹ ಆವರಿಸಿ, ಭೂಮಿಯಿಂದ ಬಿಡುಗಡೆಯಾದ ಶಾಖವು 
ಅಂತರಿಕಕ್ಷೆ ಹೋಗಲು ಬಿಡದೆ ಶಾಖವನು ಹಿಡಿದಿಟುಕೊಳ್ಳುತವೆ. 
ಖರ ವ pV) ಫಿ5ಿ 


3. ಪಳೆಯುಳಿಕೆ ಇಂಧನಗಳನ್ನು ಉರಿಸಿದಾಗ ಇನ್ನಷ್ಟು ಹಸಿರುಮನೆ ಅನಿಲಗಳು ವಾತಾವರಣಕ್ಕೆ ಸೇರ್ಪಡೆಗೊಳ್ಳುತ್ತವೆ. 
4. ಈ ಹೆಚ್ಚುವರಿ ಅನಿಲಗಳು ಹೆಚ್ಚೆಚ್ಚು ಶಾಖವನ್ನು ಹಿಡಿದಿಟ್ಟುಕೊಂಡು ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗುತ್ತವೆ. 


ಅಂತರಿ ಸರ್ಕಾರೀಯ ಹವಾಮಾನ ಬದಲಾವಣೆ ತಜ್ಞರ ತಂಡದ (ಯಟಿಣಜಡಿರಕಿತಜಡಿಟಿಟಜಟಿಣಚಿಟ ಕಬೆಟಿಜಟ ಅಟಿ 


ಅಟುಟಚಿಣಜ ಅಜಿಟಿರಜ-ಕಅಅ) ಪ್ರಕಾರ ವಾಯುಮಂಡಲದಲ್ಲಿ ಇಂಗಾಲದ ಡೈ ಆಕ್ಕೈಡಿನ ಪ್ರಮಾಣವು ಕೈಗಾರಿಕಾ 


ಕ್ರಾಂತಿಯ ಹಿಂದಿನ ದಿನಗಳಿಗಿಂತಲೂ ಈಗ 30% ಹೆಚ್ಚಾಗಿದೆ. ವರ್ತಮಾನದ ನಮ್ಮ ಶಕ್ತಿಯ ಬಳಕೆಯನ್ನು ನೋಡಿದರೆ 
ವಾಯುಮಂಡಲದಲ್ಲಿ ಇಂಗಾಲದ ಡೈ ಆಕ್ಕೈಡಿನ ಪ್ರಮಾಣವು ವರ್ಷಂಪ್ರತಿ ~0.4% ಗತಿಯಲ್ಲಿ ಹೆಚ್ಚುತ್ತಲೇ ಹೋಗುತಿದೆ. 
ಈ ಹೆಚ್ಚಳದ ಪರಿಣಾಮದಿಂದ ಜಾಗತಿಕ ಸರಾಸರಿ ಭೂ ಮೇಲ್ಮೈ ತಾಪಮಾನವೂ ಏರುತ್ತಿದ್ದು (ನೋಡಿ: ಚಿತ್ರ 6) ಜಾಗತಿಕ 
ಹವಾಮಾನ ಹಾಗು ಹವಾಮಾನದ ಸ್ವರೂಪದ ಮೇಲೆ ಪ್ರಭಾವ ಬೀರುತ್ತಿದೆ. 


ಮಾನವ ಸಮಾಜ ಹಾಗು ಇತರ ಜೀವಿಗಳ ಮೇಲೆ ಇದರ ಪರಿಣಾಮವೇನು? ಭೂ ಮೇಲ್ಮೈ ತಾಪಮಾನದ ಹೆಚ್ಚಳವು 
ನೀರ್ಗಲ್ಲುಗಳ ತ್ವರಿತ ಕರಗುವಿಕೆಗೆ ಕಾರಣವಾಗುತ್ತಿದೆ (ಹೀಗೆಂದು ಆರ್ಕಿಕ್‌, ಅಂಟಾರ್ಟಿಕ ಹಾಗು ನಮ್ಮ ಸನಿಹದ 
ಹಿಮಾಲಯದ ವೈಜ್ಞಾನಿಕ ಅಧ್ಯಯನಗಳು ತೋರಿಸಿಕೊಟ್ಟಿವೆ), ಇದರಿಂದಾಗಿ ಸಮುದ್ರದ ನೀರಿನ ಮಟ್ಟದ ಏರಿಕೆ ಹಾಗು 
ಕರಾವಳಿ ತೀರದ ಮುಳುಗುವಿಕೆಯಾಗುತ್ತಿದೆ. ವಾತಾವರಣದ ಸ್ವರೂಪದ ಬದಲಾವಣೆಯು ಹವಾಮಾನ ವೈಪರೀತ್ಯ 
(ಸರಾಸರಿಗಿಂತ ಹೆಚ್ಚಿನ ತಾಪಮಾನ, ಮಳೆಯ ಸ್ವರೂಪದ ಬದಲಾವಣೆ, ಹೆಚ್ಚಾದ ಬಿರುಗಾಳಿ - ಸುಂಟರಗಾಳಿಗಳು) 
ಹಾಗೂ ಜೀವ ಮತ್ತು ಆಸ್ತಿಗಳ ಮೇಲೆ ತತ್ನಂಬಂಧೀ ಪರಿಣಾಮಗಳ ಮೇಲೆ ಪ್ರಭಾವ ಬೀರುತ್ತಿದೆ. 


m 
fod 
tn 


ry € 
೮ 360 & 
© 58.0 ps 
3 § 
$ 340 3 
-- € 
ಈ 575 320 8 
ಸ್ತ ಕ್ತ 
ಷಿ 300 9 
8.0 CO, Concentration 
280 
56.5 260 
1880 1900 1920 1940 1960 19860 2000 
Year 
| 
ಚಿತ್ರ ವಿವರಣೆ 


ರಿಟರಿಛಿಚೆಟ ಣಜಟರಿಚೆಡಿಜಣನಣಾಡಿಜ (ಈ) ಜಾಗತಿಕ ತಾಪಮಾನ (ಈ) 

ಛಿರ; ಅಂಟಂಜಟ೧ಂಟಬಂಟ ಛಿ, ಸಾಂದತೆ ಛಿಠ, ಛಿಂಟಛಿಜಟಿಣಡಿಚಿಣುರಿಟ್ಟೋಟ ಛಿಇ, ಸಾ೦ದತೆ (99ಟ) 
ಧಿಜಚಿಡಿ-ವರ್ಷ 

ಚಿತ್ರ 6. 1880ರಿಂದ 2009ರವರೆಗೆ ವಾತಾವರಣದಲ್ಲಿ ಇಂಗಾಲದ ಡೈ ಆಕ್ಸೈಡ್‌ ಪ್ರಮಾಣ ಹಾಗು ಸರಾಸರಿ ಜಾಗತಿಕ 
ತಾಪಮಾನ. ಸರಾಸರಿ ಜಾಗತಿಕ ತಾಪಮಾನವು ನೆಲ ಹಾಗು ಸಾಗರದ ತಾಪಮಾನವನ್ನು ಒಳಗೊಂಡಿರುತ್ತದೆ. ಕೆಂಪು 
ದಂಡಗಳು 1901ರ೦ದ 2000ರ ತನಕ ತಾಪಮಾನವು ಸರಾಸರಿಗಿಂತ ಹೆಚ್ಚಿರುವದನ್ನೂ ಹಾಗು ನೀಲಿ ದಂಡಗಳು ಕಡಿಮೆ 
ಇರುವುದನ್ನು ತೋರಿಸುತ್ತವೆ. ಕಪ್ಪನೆಯ ಗೆರೆಯು ವಾತಾವರಣದ ಇಂಗಾಲದ ಡೈ ಆಕ್ಸೈಡ್‌ ಪ್ರಮಾಣವನ್ನು ಹತ್ತು ಲಕ್ಷದಲ್ಲಿ 
ಒಂದಂಶ-ಪಿಪಿಎಮ್‌ (ಠಟ) ಗಳಲ್ಲಿ ತೋರಿಸುತ್ತದೆ. 


ಕೃಪೆ: ಅಡಿಜಜಚೆಣಜಜ ಛಧಥಿ ಓಔಂಂಗಓಅಆಅ ಟಿ ಉಟರಿಛಿಚಿಟ ಅಟುಟಚಿಣಜ ಅಚಿಟಿರಿಜ ಖಟಧಿಚಿಛಿಣ ೨ಟಿ ಉಜ ಗಿಟುಣಜಜ ಖಣಚೆಣಜಿ, ಅಜೆಟಛಿಡಿಜರಗಟುತಜಡಿಣಧಿ 


ಕಡಿ; ಚೆಟಿಜ ನಾರಿಟಂಚಿಜಜಜ ಛಧಿ ಇಟಿಜಿಛಿರಣ ಟಿ ಘುಣಉಟಜಜುಚಿ ಅಠಟಟರಭಟಿ. ಗಿಖಣ: 


ಣಿ /ಗಾಂಟಟಂಟಿ ನಾ ಟಜಜುಚೊಡಿಂ ಗುವಾ ಾಟಜಂಣಟಾದಿಜಡುಳಿ ಚಡಧಾಟಬಂುಜಜ ಂಟಳಿಜಟಣಡಿಡಣುಂಭಬಟೆಜರಟಂಂಚಟ ಟಿಟಿಡಿ 


ಜಡಿಚಿರಿಜ-ಉಜಟಧಿಜಡಿಚಿಣಣಡಿಭಿ_ರತಜಡಿ_ಂಬಜ_ಧಿಜಚಿಢಿ-1880 _£99_2009.ಶಿಟಿರ. ಮುಛಿಜಟಿಜ: ಕನಾಛಟುಲಿ ಆಂಟಬಿಟಿ. 


ಬಾಕ್ಸ್‌ 3. ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಶಕ್ತಿಯ ಮೂಲಗಳು 


ಶಕ್ತಿಯ ಆಕರಗಳನ್ನು ಅವುಗಳ ಮೂಲಕ್ಕನುಗುಣವಾಗಿ, ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಶಕ್ತಿಯ 
ಮೂಲಗಳೆಂದು ಕರೆಯಬಹುದು. ನವೀಕರಿಸಬಹುದಾದಂತಹ ಶಕ್ತಿಯ ಮೂಲಗಳ ಮರುಸೃಷ್ಟಿ ಅವುಗಳ ಬಳಕೆಗಿಂತ 
ತ್ವರಿತವಾಗಿರುತ್ತದೆ. ಉದಾಹರಣೆಗೆ, ಸೌರಶಕ್ತಿ, ಗಾಳಿ, ಭೂಶಾಖ, ನೀರು ಹಾಗು ಕೆಲವೊಂದುಬಗೆಯ ಜೈವಿಕರಾಶಿ 
ಪ್ರಕಾರಗಳು. ಅಂತರಾಷ್ಟ್ರೀಯ ಎನರ್ಜಿ ಏಜೆನ್ಸಿ (ಯಇಂ) ಪ್ರಕಾರ ನವೀಕರಿಸಬಹುದಾದ ಶಕ್ತಿಯ ಮೂಲಗಳು 2012ರಲ್ಲಿ 
13.2% ಹಾಗು 2013ರಲ್ಲಿ 22% ಜಗತ್ತಿನ ಪ್ರಾಥಮಿಕ ಶಕ್ತಿಯ ಮೂಲವಾಗಿ ಬಳಕೆಯಾಗಿತ್ತು. ಒಟ್ಟೂ ಶಕ್ತಿಯ ಮೂಲಗಳಲ್ಲಿ 
ಇವುಗಳ ಪಾಲು 2020ರ ವೇಳೆಗೆ 26% ಕ್ಕೆ ಏರುವ ನಿರೀಕ್ಷೆ ಮಾಡಲಾಗಿದೆ. ಭೂಗರ್ಭದಲ್ಲಿ ಸಾವಯವ ವಸ್ತುಗಳು 
ಅನೇಕಾನೇಕ ವರ್ಷಗಳ ತನಕ ಪರಿವರ್ತನೆಗೊಂಡು ನವೀಕರಿಸಲಾಗದ ಇಂಧನಗಳ ಸೃಷ್ಟಿಯಾಗಿದೆ. ಇವುಗಳನ್ನು 
ದಶಕಗಳಲ್ಲಿ ಅಥವಾ ಶತಮಾನಗಳಲ್ಲಿ ಬಳಸಿದರೆ, ಅವುಗಳ ಬಳಕೆಯ ಮಟ್ಟವು ಅವು ಸೃಷ್ಟಿಯಾಗುವ ಮಟ್ಟಕ್ಕಿಂತ ಅತ್ಯಂತ 
ಹೆಚ್ಚಿರುತ್ತದೆ. ಉದಾಹರಣೆಗೆ ಕಲ್ಲಿದ್ದಲು, ಕಚ್ಚಾತೈಲ ಹಾಗು ನೈಸರ್ಗಿಕ ಅನಿಲ. 


ಸ್ಪಾರಸ್ಯಕರ ವಿಷಯವೆಂದರೆ ನವೀಕರಿಸಬಹುದಾದ ಹಾಗು ನವೀಕರಿಸಲಾಗದ ಇಂಧನಗಳೆರಡರ ಸೃಷ್ಟಿಯೂ 
ಸೂರ್ಯನಿಂದಲೇ ಆಗಿದೆ. ದ್ಯುತಿ ಸಂಶ್ಲೇಷಣೆಯ ಮುಖಾಂತರ ಸೂರ್ಯನ ಶಕ್ತಿಯು ಸಾವಯವ ಶಕ್ತಿ ಅಥವಾ 
ಜೈವಿಕರಾಶಿಯಾಗುತ್ತದೆ (ಛಉುತಟಭಚಿ). ಅದು ಅಧಿಕ ಒತ್ತಡದಲ್ಲಿ ಪಳೆಯುಳಿಕೆ ಇಂಧನವಾಗಿ ವಿಘಟನೆ ಹೊಂದುತ್ತದೆ. 
ಸೂರ್ಯನ ಬೆಳಕು ಘೋಟೋವೊಲ್ಲಾಯಿಕ್‌ ಕೋಶಗಳಲ್ಲಿ ಸೌರ ಶಕ್ತಿಯಾಗಿ ನೇರವಾಗಿ ಪರಿವರ್ತನೆಗೊಳ್ಳುತ್ತದೆ. 
ಉಳಿದಂತೆ, ಗಾಳಿ ಹಾಗು ಜಲಚಕ್ರಗಳಿಗೆ ಸೂರ್ಯನಿಂದ ಬರುವ ಶಾಖವು ಮೂಲವಾಗಿದ್ದು ಅವುಗಳಿಂದ 


ನವೀಕರಿಸಬಹುದಾದ ಶಕ್ತಿಯನ್ನು ಉತ್ಪಾದಿಸಬಹುದು. 


ಚಿತ್ರ 7. ಭಾರತದಲ್ಲಿ ಇಂದಿಗೂ ಅಡುಗೆ ಮಾಡಲು ಮತ್ತು ಶಾಖ ಉತ್ಪಾದನೆಗೆ ವಿವಿಧ ರೂಪಗಳ ಜೈವಿಕರಾಶಿಯನ್ನು 
ಬಳಸಲಾಗುತ್ತದೆ. 


ಎ. ಸೌದೆ. 


ಕೃಪೆ: ೦ಜಚಿಟ ಎಂಟಿಜ, ಈಟುಭಿಇಡಿ. ಗಖಖ: ೩೧ಣರಿ://ತಿತಿತಿ.ಜಿಟುಭಿಲಾಡಿ.ಛಿಂಟ/ಮಿರಣಧಿ/ 
ಚಿಜಚಿಟ_ರಿಂಟಿಭ/3774533682. ಮುಲಿಜಟಿಜ: ಅಅ-ಜ-ಖಂ. 


ಬಿ. ಕೃಷಿ ತ್ಯಾಜ್ಯ. ಗಖಜ: ೩೧ಣಧಿ://ತಿತಿತಿ.ಟಜಿಥಿಮಿಧಿಜಟ.ಟಿಜಣ/ಖಣುಟಟಜಡಿ-ಖನಣಾಟಿಜಣ-ಐಚಿಟಿಜಛಿಚಿರಿಜ-೦ಣಾಣಣಾಟಟಿ-ಠಉಜಟಜ-ಖಣಡಿಚಿತಿ- 
ಈಚಿಡಿಟ-1677853. ಖುಛಿಜಟಿಜ: ಅಅಂ0. 


ಸಿ. ಬೆರಣಿ ಅಡಿಜಜುಣ: ಮಿಜ ಯಟಿಣಜಡಿಟಿಚಿಣುಣಟಿಚಿಟ ಬತಜಣರಠಿಛಿಐ೫ ಖಜಜಚೆಡಿಯಿ ಖಟಿಣುಣನಾಣಜ (ಯಐಖಖ), ಈಟುಛಿಇಡಿ. ಗಖಐ: ೩೧ಣಧಿ://ತಿತಿತಿ. 
ಜಿಟುಭಿಇಡಿ.ಛಿರಟ/ದಿರಿಣಧಿಸಿಟಡಿಿ/4574444944. ಮುಛಿಜಟಿಜ: ಅಅ-ಜ-ಖಂ. 


ಚಿತ್ರ 8. ಸೋಲಾರ್‌ ಮತ್ತು ಗಾಳಿಯಂತ್ರಗಳ ಸ್ಥಾಪನೆ ಭೂಮಿಯ ಬಳಕೆಯ ಮೇಲೆ ಪ್ರಭಾವ ಬೀರುತ್ತವೆ. 


ಎ. ಸೋಲಾರ್‌ ಘಟಕ. ಕೃಪೆ ಃಡಿಚುಟಚಿ ಏಣಟಜಿಡಿ. ಈಟುಲಿಲಾಡಿ. ಗಖಐ: ೩೯೧ಧಿ://ಿತಿತಿ.ಜಿಟುಳಿಲಡಿ.ಛಿಂಟ/ಮಿನಿಣಧಿ/ 
ಛಡಿುಟಚಿಇಣಟಚಿಡಿ/13993984261. ಮಲಛಿಜಳಿಜ: ಅಅ-೫-ಓಅ. 


ಬಿ. ಪವನ ವಿದ್ಯುತ್‌ ಉತ್ಪಾದನಾ ಕೇಂದ್ರ. ಕೃಷ್ಟ ಚಿಡಿಚಿಟಿರುಛ, ಕುಥುಚಿಛಚಿಧಿ. ಗಿಖಐ: ೩೧ಣಧಿ://ಮಿಚಿಛಚಿಧಿ.ಛಿಂಟ/ಜಟಿ/ಹಿಟಿಜ-ಟುಟಟ- 
ಜಟಿಜಡಿಂಧಿಚಿಟಣಜಡಿಟಿಚೀತಜ- 
2251810). ಖುಛಿಜಟಿಜ: ಅಅ0. 


ಬಾಕ್ಸ್‌ 4. ನೀರನ್ನು ನವೀಕರಿಸಬಹುದೇ? 
ಈ ಕೆಳಗಿನ ಅಂಶಗಳಿಂದ ಹೆಚ್ಚುತ್ತಿರುವ ನೀರಿನ ಸಂಪನ್ಮೂಲಗಳ ಅಭಾವವನ್ನು ಕುರಿತು ವಿವರಗಳನ್ನು ಹಂಚಿಕೊಳ್ಳಿ: 


1. ಮಳೆಯ ಸ್ವರೂಪದಲ್ಲಿ ಬದಲಾವಣೆ 
1. ಮೇಲ್ಮೈ ಹಾಗು ಅಂತರ್ಜಲ ಮೂಲಗಳು ಕಲುಷಿತಗೊಳ್ಳುತ್ತಿರುವ ಪ್ರಮಾಣ ಹೆಚ್ಚುತ್ತಿರುವುದು 
i: ಅಂತರ್ಜಲದ ಅತಿಯಾದ ಬಳಕೆ 


iv. ಮೇಲ್ಮೈ ಜಲ ಮೂಲಗಳಿಂದ ಅತಿಯಾಗಿ ನೀರನ್ನು ಹೊರತೆಗೆಯುವುದು 


ಈ ವಿವರಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೀರನ್ನು ನಿಜವಾಗಿಯೂ ನವೀಕರಿಸಬಹುದಾದ ಸಂಪನ್ಮೂಲವೆಂದು 
ಪರಿಗಣಿಸಬಹುದೇ ಎಂದು ಚರ್ಚೆ ಮಾಡಲು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿ. 


ಬಾಕ್ಸ್‌ 5. ವಿದ್ಯಾರ್ಥಿಗಳಿಗಾಗಿ ಪ್ರಶ್ನೆ ಹಾಗು ಚಟುವಟಿಕೆಗಳು: 


1. ಶಕ್ತಿಯ ಯಾವುದಾದರೊಂದು ರೂಪವನ್ನು ಅವಲಂಬಿಸದ ಯಾವುದಾದರೂ ಚಟುವಟಿಕೆಯನ್ನು ನೀವು 


ಆಲೋಚಿಸಬಲ್ಲಿರಾ? 


2. ಮಾನವ ಶಕ್ತಿಯನ್ನಷ್ಟೇ ಅವಲಂಬಿಸಿದ ಯಾವುದಾದರೊಂದು ಕೆಲಸವನ್ನು ನೀವು ಹೇಳಬಲ್ಲಿರಾ? 


3. ನಿಮ್ಮ ದಿನವನ್ನೊಮ್ಮ ಅವಲೋಕಿಸಿ ವದ್ಯುತ್ತನ್ನು ಬಳಸದೇ ಮಾಡಬಹುದಾದಂತಹ ಕೆಲಸಗಳನ್ನು ಪಟ್ಟ ಮಾಡಿರಿ 


4. ಎ) ನಿಮ್ಮ ಮನೆ ಹಾಗು ಊರಿನ ವಿದ್ಭುತ್ತಿನ ಪ್ರಾಥಮಿಕ ಮೂಲ ಯಾವುದು, ಮತ್ತು ಬಿ) ಈ ಮೂಲದಲ್ಲಿ 
ಬಳಸಲಾಗುತ್ತಿರುವ ಕಚ್ಚಾ ವಸ್ತುಗಳನ್ನು ಎಲ್ಲಿಂದ ಪಡೆಯಲಾಗುತ್ತಿದೆ ಎಂಬುದನ್ನು ತಿಳಿಯಿರಿ. ಉದಾಹರಣೆಗೆ, ಒಂದು 
ವೇಳೆ ನಮ್ಮ ಮನೆಯ ವಿದ್ಯುತ್ತಿನ ಮೂಲ ಕಲ್ಲಿದ್ದಲು ಅಥವಾ ನೈಸರ್ಗಿಕ ಅನಿಲ ಆಧಾರಿತ ವಿದ್ಯುತ್‌ ಸ್ಥಾವರವಾಗಿದ್ದರೆ, 
ಕಲ್ಲಿದ್ದಲು ಹಾಗೂ ನೈಸರ್ಗಿಕ ಅನಿಲಗಳು ಎಲ್ಲಿಂದ ಬರುತ್ತವೆ? 


5." ನಿಮ್ಮ ಯಾವ ದೈನಂದಿನ ಕೆಲಸಗಳನ್ನು ಪಳೆಯುಳಿಕೆ ಇಂಧನಗಳನ್ನು ಅವಲಂಬಿಸದೇ ನವೀಕರಿಸಬಹುದಾದ ಶಕ್ತಿಯ 
ಮೂಲಗಳಿಂದ ಮಾಡಬಹುದು? ಇದನ್ನು ಹೇಗೆ ಮಾಡುವಿರಿ? 


ಕೊನೆಯ ಮಾತು 


ಕಲ್ಲಿದ್ದಲು ಮತ್ತು ಕಚ್ಚಾತೈಲವನ್ನು ಕಂಡುಹಿಡಿಯದೇ ಇದ್ದಿದ್ದರೆ ಹೇಗಿರುತ್ತಿತ್ತು ಎಂದೊಮ್ಮೆ ಕಲ್ಪಿಸಿಕೊಳ್ಳಿರಿ. ಗಾಳಿ, ನೀರು ಮತ್ತು 


ಜೈವಿಕ ರಾಶಿಗಳನ್ನು ಶಕ್ತಿಯ ಮೂಲ ಗಳಾಗಿ ಬಳಸುತ್ತಿದ್ದರೆ ಜೀವನ ಈಗಿನಕ್ಕಿಂತ ಭಿನ್ನವಾಗಿರುತ್ತಿತ್ತೇ? ಹೇಗೆ೧ 


ಟಿಪಣಿ: ಲೇಖನ ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ಬಳಸಿರುವ ಚಿತ್ರದ ಕೃಪೆ: ಇಟಿಜಡಿರಥಿ ಛಿಣಡಿಡಿಜಟಣ ರಿಂಟಭ ಛಧಿ ಉಜಟರಿಚಿಟಿ, ಕುಘಚಿಛಚಿಥಿ. 
[99] 
ಗಿಖಐ: ೩೧೧ರಿ://ಮಿಥುಚೆಲಚಿಧಿ.ಲಿಂಟ/ಜಟಿ/ಜಟಿಜಡಿರಿಧಿ-ಛಿನಾಡಿಡಿಜಟಿಣರಿರಟಭಿ-1530694/. ಮಲಿಜಟಿಜ: ಅಅ-೧. 


ರಾಧಾ ಗೋಪಾಲನ್‌ ಐಐಟಿ ಬಾಂಬೆ, ಮುಂಬಯಿಯಿಂದ ಪಿಎಜ್‌.ಡಿ. ಪಡೆದಿರುವ ಪರಿಸರ ವಿಜ್ಞಾನಿಯಾಗಿದ್ದಾರೆ. 
ಹದಿನೆಂಟು ವರ್ಷಗಳ ಕಾಲ ಪರಿಸರ ಸಲಹಾಗಾರರಾಗಿದ್ದ ಅವರು ರಿಷಿ ವ್ಯಾಲಿ ಶಾಲೆಯಲ್ಲಿ ಪರಿಸರ ವಿಜ್ಞಾನವನ್ನು 
ಬೋಧಿಸಿದ್ದಾರೆ. ಅವರು ಅಜೀಂ ಪ್ರೇಮ್‌ಜೀ ವಿಶ್ವವಿದ್ಯಾಲಯದ ಸ್ಕೂಲ್‌ ಆಫ್‌ ಡೆವೆಲಪ್ಮೆಂಟ್‌ನ ಸಂದರ್ಶಕ ಪ್ರಾಧ್ಯಾಪಕರು 


ಹಾಗು ಫುಡ್‌ ಸಾವರ್ನಿಟಿ ಆಲಿಯನ್ಸ್‌ ಇಂಡಿಯಾದ ಸದಸ್ಯರೂ ಆಗಿದ್ದಾರೆ. 


ಅನುವಾದ: ಮನೋಜ್‌ ಗೋಡ್ಲೋಲೆ ಪರಿಶೀಲನೆ: ಕ್ಷಮಾ ಭಾನುಪ್ರಕಾಶ್‌ 


